ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಖುಧವಾರ, ದಿನಾಂಕ 19ನೇ ಫೆಬ್ರವರಿ, 2೦14 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಎ೦ಟನೇ ಪಟ್ಟ 
ಆ) ದಿನಾಂಕ 17.೦2.2೦14ರ ಆರನೇ 
ಪಟ್ಟಯಿಂದ ವರ್ಗಾವಣೆಗೊಂಡ ಕ ಗ್ರಾಮೀಣಾಭಿವೃದ್ಧಿ ಮತ್ತು ಹಾಗೂ 
ಶ್ರೀಮತಿ ಜೊಲ್ಲೆ ಶಶಿಕಲಾ ಅಣ್ಣಾಸಾಹೇಖ್‌ ಪಂಚಾಯತ್‌ ರಾಜ್‌ ಸಚಿವರು 


ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 88(1346) 


ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಕ ಎಂಟನೇ ಪಟ್ಟ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ 31ನೇ ಮಾರ್ಚ್‌ 2೦1೨ಕ್ಕೆ 
ಕೊನೆಗೊಂಡ ವರ್ಷಕ್ಕೆ ಭಾರತದ ಲೆಕ್ಷನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರು 
ನೀಡಿರುವ ರಾಜಪ್ಪ ವಿಭಾಗ ಮೇಅನ ವರದಿ ಮತ್ತು ಆರ್ಥಿಕ ವಲಯ ವರದಿಗಳನ್ನು 


ಸಭೆಯ ಮುಂದಿಡುವುದು. 
3. ಚುನಾವಣಾ ಪ್ರಸ್ತಾವ 


ಶ್ರೀ ಅ.ಬ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪಶುಸಂಗೋಪನೆ ಸಚಿವರು) ಅವರು:- 


1965ರ ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ ಕಲಂ-ಡರ ಮೇರೆಗೆ 
ಅವಶ್ಯಪಡಿಸಿರುವಂತೆ ಏಕಲ ಸಂಕ್ರಮಣೀಯ ಮತದ ಮೂಲಕ ಅನುಪಾತ 
ಪ್ರಾತಿನಿಧ್ಯದ ನೀತಿಗೆ ಅನುಸಾರವಾಗಿ ಈ ಸಭೆಯು ಕರ್ನಾಟಕ ಗ್ರಂಥಾಲಯ 
ಪ್ರಾಧಿಕಾರಕ್ಕೆ ನಾಲ್ಕು ವಿಧಾನಸಭಾ ಸದಸ್ಯರನ್ನು ಚುನಾಯಿಸಬೇಕೆ೦ಂದು ಸೂಚಿಸುವುದು. 


ಪು.ತಿ.ನೋ., 


De 


4. ವಿತ್ತೀಯ ಕಾರ್ಯಕಲಾಪಗಳು 


೨೦14-15ನೇ ಸಾಅನ ಆಯವ್ಯಯದ ಮೇಲೆ ಮುಂದುವರೆದ ಸಾಮಾನ್ಯ ಚರ್ಚೆ. 


5. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮನಗರ 
ತಾಲ್ಲೂಕು ಜಡದಿ ಹೋಬಳಯ ಎಲ್ಲಾ ಪಂಚಾಯತಿಗಳ ಗ್ರಾಮಗಳಗೆ ನಿರಂತರ 
ವಿದ್ಯುತ್‌ ಸರಬರಾಜು ಮಾಡುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಮಾಅಕಯ್ಯ ವಿ. ಗುತ್ತೇದಾರ ಅವರು ಗುಲಬರ್ಗಾ ಜಲ್ಲೆಯಲ್ಲ ಬಹಳಷ್ಟು 
ಸಹಕಾರ ಸ೦ಘಗಳು, ಡಿ.ಸಿ.ಸಿ ಬ್ಯಾಂಕ್‌ಗಳು ಹಾಗೂ ತಾಲ್ಲೂಕುಗಳ ವ್ಯಾಪ್ತಿಯಲ್ಲಿ 
ಬರುವ ಸಹಕಾರ ಸಂಘಗಳ ಸೊಸೈಟಯಲ್ಲ ಕೆಲವೇ ವ್ಯಕ್ತಿಗಳಗೆ ಸಾಲ ಸೌಲಭ್ಯ 
ದೊರೆಯುತ್ತಿದ್ದು ಇತರೆ ಬಡ ವರ್ಗದ ರೈತರಿಗೆ ಸಾಲ ಸೌಲಭ್ಯಗಳು ದೊರೆಯದಿರುವ 
ಬಗ್ಗೆ ಮಾನ್ಯ ಸಹಕಾರ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಜ. ಪ್ರಸನ್ನಕುಮಾರ್‌ ಅವರು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌.ಇ.ಇ. ರ ಎಫ್‌ ಜ 
ಎಲ್‌, ೨೦ ದಿನಾಂಕ: ೦೮.೦೮.1೦೨7ರ ಪ್ರಕಾರ 14,848.83 ಹೆಕ್ಟರ್‌ ಅರಣ್ಯ 
ಭೂಮಿಯನ್ನು 1೨78ಕ್ಕಿಂತ ಪೂರ್ವದಲ್ಲ ಸಾಗುವಳ ಮಾಡಿದ ಸಾಗುವಳದಾರರಿಗೆ 
ಕೇಂದ್ರ ಸರ್ಕಾರದ ಅರಣ್ಯ ಸ೦ರಕ್ಷಣಾ ಕಾಯ್ದೆ 198೦ರ ಪ್ರಕಾರ ಹಕ್ಕು ಪತ್ರ ನೀಡಲು 
ಕ್ರಮ ಕೈಗೊಳ್ಳದಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಮನೋಹರ ಹೆಚ್‌. ತಹಸೀಲ್ದಾರ್‌ ಅವರು ಹಾವೇರಿ ಜಲ್ಲೆಯಲ್ಲ ಸರ್ಕಾರಿ 
ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಿಂದಿನ ಸರ್ಕಾರ ಆಯವ್ಯಯದಲ್ಲ 
ಘೋಷಿಸಿದ್ದರೂ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಸದೆ ವಿದ್ಯಾರ್ಥಿಗಳಿಗೆ 
ತೊಂದರೆಯುಂಬಾಗಿರುವ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಯು.ಜ. ಬಣಕಾರ್‌ ಅವರು ಹಾವೇರಿ ಜಲ್ಲೆ ರೈತರು ಕಳಪೆ ಹತ್ತಿ ಬೀಜ ಮತ್ತು 
ಮೆಕ್ಕೆಯೋಳದಿ೦ದ ಬೆಳೆ ನಷ್ಟವನ್ನು ಅನುಭವಿಸುತ್ತಿದ್ದು ಇವರಿಗೆ ಬೆಳೆ ವಿಮಾ 
ತಾರತಮ್ಯವನ್ನು ಸರಿಪಡಿಸಿ ಪರಿಹಾರ ಹಣವನ್ನು ನಿಗದಿ ಮಾಡುವ ಬಗ್ಗೆ ಮಾನ್ಯ ಕೃಷಿ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎನ್‌.ಚಲುವರಾಯ ಸ್ವಾಮಿ ಅವರು ರಾಜ್ಯಕ್ಕೆ ಕೇಂದ್ರದಿಂದ ಮಂಜೂರಾಗಿರುವ 
ಐ.ಸಿ.ಡಿ.ಎಸ್‌. ಯೋಜನೆಗಳನ್ನು ಜಾರಿಗೆ ತರುವ ಬಗ್ಗೆ ಹಾಗೂ ಅ೦ಗನವಾಡಿಗಳಗೆ 
ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಖಾಸಗೀಕರಣ ಮಾಡುವುದನ್ನು ಕೈಟಡುವ 
ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಷಳ ಅಭಿವೃದ್ಧಿ, ವಿಕಲಚೇತನದ ಮತ್ತು ಹಿರಿಯ 
ನಾಗರೀಕರ ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 

ಪು.ತಿ.ನೋ., 


7. ಶ್ರೀ ಹೆಚ್‌.ಡಿ.ರೇವಣ್ಣ ಮತ್ತು ಕೆ.ಎಂ.ಶಿವಅಂಗೇಗೌಡ ಅವರುಗಳು ಹಾಸನ ನಗರದಲ್ಲ 
ಜಲ್ಲಾ ನ್ಯಾಯಾಲಯದ ಸಂಕೀರ್ಣ ಕಟ್ಟಡದ ನಿರ್ಮಾಣದ ಕಾಮಗಾರಿಯನ್ನು 
ಅನುದಾನದ ಕೊರತೆಯಿಂದ ಪೂರ್ಣಗೊಳಸದಿರುವುದರಿ೦ದ ಪ್ರಸಕ್ತ ಸಾಲನಲ್ಲ 
ಅನುದಾನ ಜಡುಗಡೆ ಮಾಡಿ ಸದರಿ ಕಾಮಗಾರಿಯನ್ನು ಪೂರ್ಣಗೊಳಸುವ ಬಗ್ಗೆ 
ಮಾನ್ಯ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪಶುಸಂಗೋಪನೆ ಸಚಿವರ ಗಮನ 
ಸೆಳೆಯುವುದು. 


ಪಿ.ಹಿಂಪ್ರಕಾಶ 
ಕಾರ್ಯದರ್ಶಿ 


Ra M 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


